ಕರ್ನಾಟಕ ವಿಧಾನ ಪರಿಷತ್ತು 


1920 


ಡಾ। ಚಂದ್ರಶೇಖರ್‌ ಬಿ. ಪಾಟೀಲ್‌ ' 


(ಪದವೀಧರ ಕ್ಷೇತ್ರ) 


ಉತ್ತರಿಸಬೇಕಾದ ದಿನಾಂಕ 


10.03.2021 


ಉತ್ತರಿಸುವ ಸಚಿವರು 


೨ Ca 


ಸ್ನ ಶೆಗಳು 


(£ 


ಕಲಬುರಗಿ-ಬೀದರ್‌ ಮತ್ತು 
ಯಾದಗಿರಿ ಜಿಲ್ಲೆಗಳಲ್ಲಿ ಇಲ್ಲಿಯವರೆಗೆ 
ಅಕ್ರಮ ಮರಳು ಸಾಗಾಣಿ' ಸಂಬಂಧ 
ದಾಖಲಾದ ಕೇಸ್‌ ಗಳ ಸಂಖ್ಯೆ ಎಷ್ಟು 
(ಜಿಲ್ಲಾವಾರು ಮಾಹಿಶಿ ನೀಡುವುದು) 


| ಕಳೆದ ಮೂರು ವರ್ಷಗಳಲ್ಲಿ ಅಕ್ರಮ ಮರಳು ಸಾಗಾಣಿಕೆ 


ಕಲಬುರಗಿ, ಬೀದರ್‌ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ 


ಸಂಬಂಧ ದಾಖಲಾದ ಮೊಕದ್ದಮೆಗಳ : ವಿವರವನ್ನು 
ಅನುಬಂಧ-01 ರಲ್ಲಿ ನೀಡಲಾಗಿದೆ. 


oF 


“ಮರಳು ಸಾಗಾಣಿಕೆ' ವೇಳೆ ವಶಕ್ಕೆ 


ಕಲಬುರಗಿ" ಜಿಲ್ಲೆಯಲ್ಲಿ ಅಕ್ರಮ 


ಪಡೆದ ಮರಳಿನ ಮೌಲ್ಯ ಎಷ್ಟು 


ಕಲಬುರಗಿ ಪಕ್ಷಯ 2 ಸಾಲ] 
ಫೆಬ್ರವರಿ ಅಂತ್ಯಕ್ಕೆ ಅನಧಿಕೃತ ಮರಳು ಸಾಗಾಣಿಕೆಯಿಂದ 
ಒಟ್ಟು 115216: ' ಮೆಟ್ರಿಕ ಟನ್‌ , ಮರಳನ್ನು 
ವಶಪಡಿಸಿಕೊಂಡಿದ್ದು, ಪ್ರಶಿ: ಮೆಟ್ರಿಕ್‌ ಟನ್‌ ಮರಳಿಗೆ 
ಸ್ಥಳೀಯ ಮೌಲ್ಯ ಅಂದಾಜು ರೂ.700/- ಗಳಿದ್ದು, ಒಟ್ಟು 
ವಶಪಡಿಸಿಕೊಂಡಿರುವ 'ಮರಳನ .ಮೌಲ್ಯವು: ರೂ. 
8,06,512/- ಗಳಾಗಿರುತ್ತವೆ. 


ಇ) 


ಅತಮ ಮರಘು ವಾಡ ಇಷ 
ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ? 


ಆನಧಕ್ಯತ ಮರಳು ಸಹಾರ ನವರನ್ನು 
ತಡೆಗಟ್ಟಲು ಸರ್ಕಾರವು ಈ. ಕೆಳಕಂಡ ಕ್ರಮಗಳನ್ನು 
ಕೈಗೊಂಡಿರುತ್ತದೆ. 

. ಅನಧಿಕೃತ: ಮರಳು 
ಸಾಗಾಣಿಕೆಯನ್ನು 


ಗಣಿಗಾರಿಕೆ  ದೌಸ್ತಾನು, 
ತಡೆಗಟ್ಟಲ್ಲು ಆಯಾ 
ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ "ಮರಳು | 
ಸಮಿತಿ ವಿಭಾಗಾಧಿಕಾರಿಗಳ 
ಅಧ್ಯಕ್ಷತೆಯಲ್ಲಿ ತಾಲ್ಲೂಕು ಮರಳು ಸಮಿತಿಯನ್ನು 
ರಚಿಸಲಾಗಿರುತ್ತದೆ. 
* ಸದರಿ ಸಮಿತಿಯಲ್ಲಿ ಕಂದಾಯ, ಪೊಲೀಸ್‌, ಅರಣ್ಯ 


ಹಾಗೂ ಉಪ. 


`'ಲೋಕೋಪಯೋಗಿ, ಜಿಲ್ಲಾ ಪಂಚಾಯತ, ಗಣಿ 
ಮತ್ತು ಭೂವಿಜ್ಞಾನ ಹಾಗೂ ಪ್ರಾದೇಶಿಕ ಸಾರಿಗೆ 
ಇಲಾಖೆ ಅಧಿಕಾರಿಗಳು ಸದಸ್ಯರುಗಳಾಗಿರುತ್ತಾರೆ. 


ಸದರಿ ಇಲಾಖೆಗಳ ಅಧಿಕಾರಿಗಳಿಗೆ ಅನಧಿಕ್ಕತ ಮರಳು ಗಣಿಗಾರಿಕೆ 
ಚಟುವಟಿಕೆಗಳನ್ನು ತಡೆಯಲು ಗಣಿ ಮತ್ತು ಖನಿಜ (ಅಭಿವೃದ್ಧಿ ಮತ್ತು 
ನಿಯಂತ್ರಣ) ಕಯ್ದೆ, 1957ರ ಕಲಂ 41), 4(1-Aಿ), 2] ಮತ್ತು 22 ರಡಿ 


ಹಾಗೂ ಕರ್ನಾಟಕ ಉಪ ಖನಿಜ (ತಿದ್ದುಪಡಿ) ರಿಯಾಯಿತಿ ನಿಯಮಗಳು, 
"~~ 2016ರ ನಿಯೆಮ” 31ರ ಉಪ ' ನಿಯಮ -3 ರಡಿ: ಸಂಬಂಧಪಟ್ಟ 
೩೩]. ಹೊಲೀಸ್‌,. ಠಾಣೆಗಳಲ್ಲಿ: :-ಹಾಗ್ಗೂ . ನ್ಯಾಯಾಛಯಗಳಲ್ಲಿ ಮೊಕದ್ದಮೆ 
. ದಾಖಲಿಸಲು € ಅಧಿಕಾರ ಪ್ರಶ್ಯಾಯೋಜಿಸಲಾಗಿರುತ್ತದೆ 
° ಅಸಧಿಕೃತೆ ಮರಳು” ಗಣಿಗಾರಿಕೆ J 'ಸಾಗಾಣಿಕೆಯನ್ನು ನಿಯಂತ್ರಿಸಲು ಜಿಲ್ಲಾ 
ಮರಳು ಉಸ್ತುವಾರಿ ಸಮಿತಿಗಳಿಂದ ರಾಜ್ಯದಲ್ಲಿ ಆಯಕಟ್ಟಿನ ಪ್ರದೇಶಗಳಲ್ಲಿ 
ನ } ಮರಳು ತನಿಖಾ ಠಾಣೆಗಳನ್ನು ತೆರೆದು ಕಾರ್ಯ ನಿರ್ವಹಿಸಲಾಗುತ್ತಿದೆ. 
ನ .* ಅಲ್ಲದೆ ಆಯಾ ಜಿಲ್ಲಾ ವ್ಯಾಪ್ತಿಗ ಳಲ್ಲಿ ಜಿಲ್ಲಾ ಹಾಗೂ ತಾಲ್ಲೂಕು ಮಟ್ಟದ 
ದ |: ಜಾಲಿತ. ದಳವನ್ನು ರಚಿಸಿಕೊಂಡು ಅನಧಿಕೃತ: ಮರಳು ಗಣಿಗಾರಿಕೆ / 
| ಸಾಗಾಣಿಕೆಯನ್ನು ನಿಯಂತ್ರಿಸಲಾಗುತ್ತಿದೆ. 
|e ರಾಜ್ಯದಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಅನಧಿಕೃತ ಮರಳು ಗಣಿಗಾರಿಕೆ 
ಚಟುವಟಿಕೆಗಳಡಿ ಸರಿಗ್ರಹಸಲಾದ ದಂಡದ ಮೊತ್ತ ಹಾಗೂ ದಾಖಲಿಸಲಾದ 


ಮೊಕದ್ದಮೆಗೆಳೆ ವಿವರಗಳು ಈ ಕೆಳಕಂಡಂತಿವೆ. 


(ರೂ. ಲಕ್ಷಗಳಲ್ಲಿ) 


. ಅನಧಿಕೃತ ಮರಳು ಗಣಿಗಾರಿಕೆ ಅನಧಿಕೃತ ಮರಳು ಸಾಗಾಣಿಕೆ 
ಪ್ತ ನಸೂಲಾಡ? ದಾಖೆಸಿದ | ಪತ್ತೆ `ನಸೂಲಾದ]| ದಾಖಲಿಸಿದ 
ಹಚ್ಚಿದ | ದಂಡ' | ಮೊಕದ್ದಮೆ | ಹಚ್ಚಿದ | .ದಂಡ | ಮೊಕದ್ದಮೆ 
ವರ್ಷ | ಪ್ರಕರಣಗಳ |- ಗಳ ಸಂಖ್ಯೆ | ಪ್ರಕರಣಗಳ ಗಳ ಸಂಖ್ಯೆ 
ಸಂಖ್ಯೆ ಸಂಖೆ | ' 
2018-19 191 54.62 106 3361 | 375.57 2584 
1|-2019-20 | 240 128.81 106 2676 - | 271.01 1866 
2020-21 
(ಜನವರಿ of 
85 |. 32.68 35 628 80.74 318 
2021ರ 
ಅಂತ್ಯಕ್ಕೆ) 
ಸಂಖ್ಯೆ ಸಿಐ 167 ಎ೦ಎಂಎನ್‌ 2021 | ( 
NSH 


(ಮುರುಗೇಪ್ರ-ಆರ್‌. ನಿರಾಣಿ) 
ಗಣಿ ಮತ್ತು ಭೂವಿಜ್ಞಾನ ಸಚಿವರು. 


ಅಮುಬಂಧ-1 


ಕಲಬುರಗಿ , ಬೀದರ್‌ ಮತ್ತು ಯಾದಗಿರಿ ಜಿಲ್ಲೆಗಳ ವ್ಯಾಪಿಯಲ್ಲಿ ಕಳೆದ ಮೂರು 
ವರ್ಷಗಳಲ್ಲಿ'  ಅನಧಕೃ ತ ಮರಳು ಸಾಗಾಣಿಕೆಯಡಿಯಲ್ಲಿ; ಸಂಗ್ರಹಿಸಲಾದ ದಂಡದ ಮೊತ್ತ 
. ಮತ್ತು ದಾಖಲಾದ ಮೊಕದ್ದ ಮಗಳ ವಿವರಗಳು, 


| SN 20202 
2018-19 2019-20 0202 
EN (ಭಿಬ್ರವರಿ-2021ರ ಅಂತ್ಯಕ್ಕಿ), 
ಕ|. ಸ r Mics 
| ಇಲ್ಲ | “ಸಂಗ್ರಹಿಸಲಾದ . | ದಾಖಲಿಸಿದ-| ಸಂಗ್ರಹಿಸಲಾದ. |" ದಾಖಲಿಸಿದ | ಸಂಗ್ರಹಿಸಲಾದ - |. ದಾಖಲಿಸಿದ 
ಸ ದಂಡದ ಮೊತ್ತ | ಮೊಕಡ್ಡಮೆ | ದಂಡದ ಮೊತ್ತ | ತೂಕದ್ದಮೆ | ದಂಡದ ಮೊತ್ತ | ಮೊಕದ್ದಮೆ 
(ರೂ. ಲಕ್ಷಗಳಲ್ಲಿ.) | ಸಂಖ್ಯೆ '! (ರೂಲಿಕ್ಷೆಗಳಲ್ಲಿ) | ಸಂಖ್ಯ | (ರೂ.ಲಕ್ಷಗಳಲ್ಲಿ) | ಸಂಖ್ಯೆ 
1. | ಬೀದರ್‌ 1300.|.0 | 1995. 0 19.00 10 
2. | ಕಲಬುಕಗಿ |, 85.00 296 08.35 237 16.33 109 
3.|ಯಾದೆಗಿರಿ] 02 | 235 01.50 "146 19.76 77 
ಒಟ್ಟು 9822. 52355 | 2980 383 55.09 196 
ನ 
Deputy Aden) 
‘Dept. 6f sology 


ore- 560001 


( > (7 Mmn2zon! . N : Bangalo 


